ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ: 
ಉತ್ತರಿಸುವ ಮಾನ್ಯ ಸಚಿವರು 


167641768 
ಶ್ರೀ ಬಸವರಾಜ ಪಾಟೀಲ್‌ ಇಟಗಿ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) ಹಾಗೂ 

ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭಾ 
ಕ್ಷೇತ್ರದಿಂದ ಚುನಾಯಿತರಾದವರು) 
19.03.2021 

ಕೃಷಿ ಸಚಿವರು 


ಕ್ರ 

ಸ. 

ಹ ಪಕ್ನೆ ಉತ್ತರ 

ಅ). | ರಾಯಚೂರು ಹಾಗೂ ಬೀದರ್‌ ಜಿಲ್ಲೆಗಳ ರಾಯಚೂರು ಜಿಲ್ಲೆ ಹಾಗೂ ಬೀದರ್‌ ಜಿಲ್ಲೆಗಳ ರೈತರುಗಳಿಗೆ 


ರೈತರುಗಳಿಗೆ ಕೇಂದ್ರ ಸರ್ಕಾರದಿಂದ 
ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ 
ಯೋಜನೆ ಅಡಿಯಲ್ಲಿ ರೈತರಿಗೆ ವರ್ಷಕ್ಕೆ 
ರೂ.6000/- ರಂತೆ ಹಾಗೂ ರಾಜ್ಯ 


ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆ ಅಡಿಯಲ್ಲಿ ಕೇಂದ್ರ 
ಸರ್ಕಾರದಿಂದ ವಾರ್ಷಿಕ ರೂ.6000/- (3 ಕಂತುಗಳಲ್ಲಿ) ಹಾಗೂ 
ರಾಜ್ಯ ಸರ್ಕಾರದಿಂದ ವಾರ್ಷಿಕ ರೂ.4000/- (2 ಕಂತುಗಳಲ್ಲಿ) 
ಆರ್ಥಿಕ ನೆರವನ್ನು ನೀಡಲಾಗುತ್ತಿದೆ. 


ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ 
ರೂ.4000/- ಗಳನ್ನು ಕಂತುಗಳಲ್ಲಿ 
ನೀಡಲಾಗಿದೆಯೇ; ಹಾಗೂ "ಇಲ್ಲಿಯವರೆಗೆ 


ಬಿಡುಗಡೆಯಾದ ಮೊತ್ತವೆಷ್ಟು; 


. ರಾಯಚೂರು ಹಾಗೂ ಬೀದರ್‌ ಜಿಲ್ಲೆಗಳ ರೈತರಿಗೆ ಈವರೆಗೂ 
ವರ್ಗಾವಣೆಯಾಗಿರುವ ಆರ್ಥಿಕ ನೆರವಿನ ವಿವರ ಈ ಕೆಳಕಂಡಂತಿದೆ: 


(ರೂ.ಕೋಟಿಗಳಲ್ಲಿ) 
ಹಿ.ಎಂ.ಕಿಸಾನ್‌ 
ಜಿಲೆಗಳು- ಪಿ.ಎಂ.ಕಿಸಾನ್‌ ಒಟ್ಟು 
p -ಕರ್ನಾಟಕ ಲ್ಲ 
ರಾಯಚೂರು 234.08 75.52 309.60 
ಬೀದರ್‌ 196.04 62.55 258.59 


Under. Pradhana Mantri Kissan Samman 
Nidhi Scheme financial benefit’ of Rs.6000/- per 
year from Central Government and Rs.4000/- per 
year from State Government has been transferred 
in installments. 3 


The details of. Financial Benefit so far 
transferred to Farmers of Raichur and Bidar is as 
follows: 


(Rs. in Crores) 


pm- |- PM 
Districts KISAN KISAN- Total 
Karnataka 
Raichur 234.08 75.52 309,60 
Bidar 196.04 62.55 258.59 


ಸದರಿ ಯೋಜನೆ ಅಡಿಯಲ್ಲಿ ರಾಯಚೂರು 


ಈ) ಸದರಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಲ್ಲಿ ' ಪ್ರಯೋಜನ 
ಜಿಲ್ಲೆಯ ವ್ಯಾಪ್ತಿಯಲ್ಲಿ ಪ್ರಯೋಜನ | ಫ್ವಡ್ಡದ್ದರುವ ಒಟ್ಟು ರೈತರ ಸಂಖ್ಯೆ:212140. 
ಪಡೆದಿರುವ ರೈತರೆಷ್ಟು; 
Total number of farmers benefited under this 
scheme ‘is 212140. K 
ಇ) | ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಈ ಪ್ರಧಾನ ಮಂತ್ರಿ ಕಿಸಾನ್‌ ಸಮ್ಮಾನ್‌ ನಿಧಿ ಯೋಜನೆಯಡಿ ಕೇಂದ್ರ 
ಯೋಜನೆಗೆ ಬಿಡುಗಡೆಯಾಗಿರುವ | ಸರ್ಕಾರದಿಂದ 2018-19 ರಿಂದ 2020-21] ರವರೆಗೆ 5396762 ಅರ್ಹ 
ಹಣವೆಷ್ಟು ಮತ್ತು ಎಷ್ಟು ಜನ ರೈತರ ಬ್ಯಾಂಕ್‌ ಫಲಾನುಭವಿಗಳಿಗೆ " ರೂ.5828.87: ಕೋಟಿ' ಆರ್ಥಿಕ ನೆರವು 
ಖಾತೆಗೆ ಜಮೆ ಮಾಡಲಾಗಿದೆ (ವಿವರ | ವರ್ಗಾವಣೆಯಾಗಿರುತ್ತದೆ. 
ಒದಗಿಸುವುದು ಪಿ.ಎಂ.ಕಿಸಾನ್‌ ಕರ್ನಾಟಕ ಕಾರ್ಯಕ್ರಮದಡಿ'ರಾಜ್ಯ ಸರ್ಕಾರದಿಂದ 
2019-20 ಹಾಗೂ 2020-21ನೇ ಸಾಲಿನಲ್ಲಿ 5109730 ಅರ್ಹ 
ಫಲಾನುಭವಿಗಳಿಗೆ ಒಟ್ಟು ರೂ.929.70 ಕೋಟಿ ಆರ್ಥಿಕ ನೆರವು 
ವರ್ಗಾವಣೆಗೆ ಮಂಜೂರಾತಿ ನೀಡಲಾಗಿರುತ್ತದೆ. : 
Under Pradhana Mantri Kissan Samman Nidhi 
Yojane an amount of Rs.5828.87 crore has been 
transferred to 5396762 eligible beneficiaries by the 
Government of India from 2018-19 to 2020-21. 
Under PM-KISAN-Karnataka State Government 
has approved financial transfer for Rs.1929.70 crore: 
to 5109730 eligible beneficiaries for 2019-20 and 
2020-21. 
ಈ) | ರಾಯಚೂರು ಜಿಲ್ಲೆ ವ್ಯಾಪ್ತಿಯ ರೈತರಿಗೆ 


ಬ್ಯಾಂಕ್‌ ಖಾತೆಗೆ ಹಣ 'ಜಮೆಯಾಗದೇ 


ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ ಕೈಗೊಂಡ 
ಕ್ರಮವೇನು? 


ಬಂದಿದೆ. 


ಭಾರತ ಸರ್ಕಾರಕ್ಕೆ ಸಲ್ಲಿಸಲಾದ ಫಲಾನುಭವಿಗಳ ಪೈಕಿ ಮುಖ್ಯವಾಗಿ 
ಬ್ಯಾಂಕ್‌ ಖಾತೆಗೆ ಸಂಬಂಧಿತ ತಾಂತಿಕ ಕಾರಣಗಳಿಂದಾಗಿ (4088 ರೈತರು) 
ಹಾಗೂ 'ಆಧಾರ್‌ ದಾಖಲೆಯನ್ವಯ ಭಾರತ ಸರ್ಕಾರ ಪೋರ್ಟಲ್‌ ನಲ್ಲಿ 
ಹೆಸರು ಹೊಂದಾಣಿಕೆಯಾಗದಿರುವುದರಿಂದ: (1081 ರೈತರು) ಧನ 
ಸಹಾಯ ವರ್ಗಾವಣೆಯಾಗಿರುವುದಿಲ್ಲ. 


ಈ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ರೈತರು ತಮ್ಮ ಬ್ಯಾಂಕ್‌ 
ಖಾತೆಗೆ ಸಂಬಂಧಿಸಿದ ದಾಖಲೆ ಹಾಗೂ ಆಧಾರ್‌ನಂತೆ ಹೆಸರು 
ಸರಿಪಡಿಸಲು ಕ್ರಮಕ್ಕೆ ಗೊಳ್ಳಬೇಕಾಗಿದ್ದು, ಈ ಬಗ್ಗೆ ರೈತರ ಮೊಬೈಲ್‌ಗೆ $SMS 
ಮೂಲಕ ಸಂದೇಶ ನೀಡಿದೆ" ಹಾಗೂ ವಿವಿಧ ಕನ್ನಡ ದಿನ ಪತ್ರಿಕೆಗಳಲ್ಲಿ 
ಪತ್ರಿಕಾ ಪ್ರಕಟಣೆ ನೀಡಲಾಗಿರುತ್ತದೆ. ಈ ಕುರಿತು ಕ್ರಮ ಕೈಗೊಳ್ಳಲು ಜಿಲ್ಲಾ 
ಜಂಟಿ ಕೃಷಿ ನಿರ್ದೇಶಕರುಗಳಿಗೆ ಸೂಚನೆ ನೀಡಲಾಗಿರುತ್ತದೆ ಹಾಗೂ ವಿವಿಧ 


| ಬ್ಯಾಂಕ್‌ ಗಳಿಗೂ ಸಹ ಖಾತೆಗಳನ್ನು ಸರಿಪಡಿಸಲು ಕೂಡಲೇ ಕ್ರಮ 


ಕೈಗೊಳ್ಳುವಂತೆ ಕೋರಲಾಗಿರುತ್ತದೆ. 


uo /osukosx ier 93ex Reo/Poag/ayoahe 
B/cecck/0he ocecem/ Aupsesr Reo 
Bos eoeoes Cees ohor ore 
“ಕರೊ 0ಂಂnಕೊಣ/8್‌ರಂ ನಂಬಕೆ 
ax ouv/okoxr seas Neವಿn/ಕೀನಂಲದಿಲ 
Revokox keo/okorede NN - 
Leoeres Gee fee eee ಜಲಜ ಇಂNE C 
‘SLoove twee. 
೩೮೮೦ ಲ ಅಅಭಿಎ ಇಂ ಂದೆಲಜ ಇಂ ೦ 
‘sUkor cehಿಎ ಹಂಜ ಆಉಲಿಂ೮ರ ೮೮ 1 
| su 32N೧ 
ಂಲಣ ಸಂಣಂಧ 230೧ ಔಣ ೨ರ ಲಗಿ 3೮ಂಜ ಫಂದ 


'ಐಟ೧ಜಲ೧ಲರ ಉಾಲವ 
ಮಾರ ಐಲಲಛಂನಣಾಲ್ಲಂ 2೧೨6೧ -ಬಂಬೂ'೦೮' ಧರಂ 
mac weap 2308 bu -/000ven Ucmocke 
nooner eo poo e6rs0hLeocyg yoeh 


3ಐಐ ಔದಲ ಉಂಜಣೂಲಾಂ ಮೀಂಳ್ಗೂ೦೮' ಐಧಿ೨ಊಜ ನಂ 


`ಭೌರೀಂಲಾಲ 
eyouoe es Raueos cee poau/000TS 
“ecop 00x ‘pve Recap 2305 BU-/0009 0 


23%oc (cee Boe Gr moe ‘pov onoc come | 
won) Brome 2h 32. Ee (rose ಔಾಂಂeeon/ 


೧ಂಧಿಂಲುದಕ್ಕ UUs PETT00 Seve 
aeve poomha eyes cua ಉಲ” ನಂ 
ಉಲ ೧೮೬ ನರ ಉಂ ೨ಬ ರೊಲಧದ ಡಿಟಢಿಣ ಇಡಣ 
wayoaor EN Peoenenn ¥ yoeh epg 
8 Ses Hn ಸಂಜ ಬಂಲಔ ಲಂ೨e ನದೇಲಿ 


(ಜಲಲ 
೧೭೯) LIBRA 3802 
ಊಂ ಟಿ ಉಂಭಸಾಲಂ ೦೦೫ 


(ಊ 


'Sanssl po1E[21 JUNOIIE 1221102 0} UNE 2YEIpUU 
axe] 0} pejsanba ose ae sYUeq pue ple321 Sup ul 
WOE OE} 0] PIIINASHI 2IE SMiNILIY 30 51013011 
yuo] Yusiq aul ‘s1oded smaN Alep epeuuey 
Ut U2A18 Uaq sAeY SuUoledIjqnd sseid pure SJequnu 
alqoui peaysidai Jay} 0] }Uas U28q Sey GS 


UDHUM 10} ‘Sp10221 paYE|aI 1UN0 IE Nueg ose’ pue 
Jeeypey Ul Se awleu 3yepdn 0] Sainseaw 24128.1102 
A1essadou oe} 0) painbai 21 SJouuey 

(S1SULIE} 1801) UjYEUISIUi 
aureu IEEupey pue (s1aulle} 80h) 1UN02 de. Nueg 
0] paye|a1 Senssi [edIUyda} 0] anp AUIew $13] 


$8 


ING 


ಸಂಸ್ಥೆಗಳು/ಸ್ವಾಯತ್ತ ಸಂಸ್ಥೆಗಳ ಅಧಿಕಾರಿಗಳು ಹಾಗ್ಗಇ 
ನೌಕರರು/ಸ್ಥಳೀಯ ಸಂಸ್ಥೆಗಳ ಖಾಯಂ ನೌಕರರು (ಗೂಪ್‌ 
ಡಿ/4ನೇ ವರ್ಗ/ Multi Tasking Staff ಹೊರತುಪಡಿಸಿ). 

5. ಕುಟುಂಬ ಸದಸ್ಯರು ರೂ.10,000/- ಅಥವಾ ಹೆಚ್ಚಿನ ಮೊತ್ತ 
ಪಡೆಯುತ್ತಿರುವ ವಯೋ ನಿವೃತ್ತ ಗಿವೃತ್ತ ಪಿಂಚಣಿದಾರರು. 
(ಗ್ರೂಪ್‌ ಡಿಗಿನೇ ವರ್ಗ/ Mult Tasking Staff 
ಹೊರತುಪಡಿಸಿ). 

6. ಕುಟುಂಬ ಸದಸ್ಯರು ಕಳೆದ ಸಾಲಿನ ಆದಾಯ ತೆರಿಗೆ 
ಪಾವತಿದಾರರು, ವೈೆದ್ದ ಅಭಿಯಂತರ, ' ವಕೀಲ,' ಲೆಕ್ಕ 


ಲ” 


ಪರಿಶೋಧಕರು, ವಾಸ್ತುಶಿಲದಂತಹ ವೃತ್ತಿಪರ ಸಂಸ್ಥೆಯಲ್ಲಿ 


ನೊಂದಾಯಿಸಿಕೊಂಡು ಸದರಿ ವೃತ್ತಿಯನ್ನು ಕೈಗೊಳ್ಳುತ್ತಿರುವವರು 


Pradhan Mantri Kisan Samman Nidhi scheme 
of Government of India is being implemented since 
01.02.2019 with a view to provide income support 


to al landholding farmers’ families (a family 
comprising of husband. wife and minor children) 


for procuring various inputs to ensure proper crop 
health and appropriate yields, commensurate with 


the anticipated farm income as well as for domestic 
needs. Under the Scheme, each eligible farmer 


family is provided with financial assistance of Rs. 
6000/- in threc instalments of Rs.2000/- each. 


The State Government has announced’ 
additional financial assistance of Rs.4,000/- in two 


installments under the PM-KISAN-Karnataka to all 
eligible farmers of the Central Government's 
PMKISAN scheme from 14.08.2019. 


The following categories of beneficiaries of 
higher economic status shall not be eligible for 
benefit under the scheme: 


ay All Institutional Land holders and Farmer 
families in which one or more of its 
members belong to following categories. 


b) Former and present holders of constitutional 
posts 


¢) Former and present Ministers’) State 
Ministers and former/present Members of 
Lok Sabha} Rajya Sabha/ State Legislative 
Assemblies’) State Legislative Councils, 


former and present Mayors of Municipal 
Corporations, former and . present 


Chairpersons of District Panchayats. 


d) Al serving or retired officers and employees 


ವ 


[3 


of. Central State Government 
Ministries/Offices/Departments and its field 


units Central or State. PSEs and Attached 
offices! Autonomous Institutions under 


Government as well as regular employees of 
the Local Bodies (Excluding Multi Tasking 


Staff / Class IV/Group D employees) 
All superannuated/retired pensioners whose 


. monthly pension is Rs.10,000/- or more 


(Excluding Multi Tasking Staff 1 Class 
IV/Group D employees) 


All Persons who paid Income Tax in last 
assessment year. 


Professionals like. Doctors, Engineers, 
Lawyers, Chartered Accountants, and 


Architects registered with Professional 
bodies and carrying out profession by 
undertaking practices. - 


ಸಂಖ್ಯೆ: ಕೃಇ/52/ಕೃತ್ಳಉ/2021 


